' ಕರ್ನಾಟಕ ವಿಧಾನ ಪರಿಪತು' 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1644 
ದಸ್ಯರ ಹೆಸರು : ಶ್ರೀ ಮಂಜುನಾಥ್‌ ಭಂಡಾರಿ 
(ಸೈಳೀಯ ಸಂಸ್ಥೆಗಳ ಕ್ನೇತ್ರು) 
ಉತ್ತರಿಸುವ ದಿನಾಂಕ : 14.03.2022 
ಉತ್ತರಿಸುವವರು : ಅರಣ್ಯ. ಆಹಾರ, ನಾಗರಿಕ ಸರಬರಾಜು 


ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


ಪ್ರಶ್ನೆ 


ಕೊಡಚಾದ್ರಿಯಲ್ಲಿ ಶುಲ್ಕ 
ಪರಿಪಷ್ಸರಣೆಯ ' ಸಕ್ಷಮ 
ಪ್ರಾಧಿಕಾರ ಯಾವುದು: 
ಕೊಡಚಾದ್ರಿ ಶುಲ್ಕ 
ಪರಿಷ್ಕರಣ 
ಮಾಡಲಾಗಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ದಿನಾಂಕ: 01.04.2021 ರಿಂದ ಅನ್ವಯವಾಗುವಂತೆ, ಕೊಡಚಾದ್ರಿ | 
ಚಾರಣದ ಶುಲ್ಕವನ್ನು ಈ ಕೆಳಕಂಡಂತೆ ಪರಿಪ್ಮರಣೆ 
ಮಾಡಲಾಗಿರುತ್ತದೆ. 


(ರೊ.ಗಳಲ್ಲಿ) 


(ಆದೇಶದ ಪ್ರತಿಯನ್ನು 
ವರಿಷ್ಟ ಪರಿಪೃರಣಿಯ 
ಪರಿಷ್ಠರಣೆಯ ಪೂರ್ವ 


ಭಾರಶೀಯರಿಗೆ ಭಾರತೀಯರಿಗೆ 


ಮಕಳಿಗೆ 10/- | ವಿದೇಶಿಯರಿಗೆ 
ಮಕಳಿಗ_ BR 


200/- 300/- 
| ಭಾರತೀಯರಿಗೆ 1 25/- | ನಾ 


ಮತ್ತು ಸಂತರ ವಿಧಿಸಲಾದ 
ಮೊತ್ತ ಎಷ್ಟು; ಪಟ್ಟೆಯನ್ನು 
ಒದಗಿಸುವುದು) ಮೂರರಿಂದ 
ನಾಲ್ಬು ಪಟ್ಟು , ಶುಲ 
|ಪರಿಷರಣ 


ಕೂಡಬಾದ್ರಿಗೆ 


ಯಾಗಿರುವುದನ್ನು : ಸರ್ಕಾರ. ವಾಹನ ಮೂಲಕ [ ಮಕಳಿಗೆ - 10/- | ವಿದೇಶಿಯರಿಗೆ 400/- 
ಗಮನಿಸಿದೆಯ್ಸ; ,,.. ಪ 
ಧನು ಸ (ಕಟ್ಟಿ ನ ಹೊಳ '. 25/- 
ಮುಖಾಂತರ। 


ವರ್ಷಗಳಲ್ಲಿ `` ಸೊಡಚಾವ್ರ ಜಾರಣದರದ 
ಸಂಗ್ರಹಗೊಂಡ ವಿವಿಧ ಶುಲ್ಕಗಳ ಮೊತ್ತ ಈ ಕೆಳಕಾಣಿಸಿದಂತಿರುತ್ತ ದೆ. ' 


ಕಳೆದ 3 ವರ್ಷಗಳಲ್ಲಿ | ಕಳದ ಮೂರು 
ಕೊಡಚಾದ್ರಿಯಲ್ಲಿ 
ಸಂಗ್ರಹಿಸಲಾದ, _ ಶುಲ್ಲದ |. 
ಮೊತ್ತವೆಷ್ಟು: (ವರ್ಷವಾರು 
ಮಾಹಿತಿ ನೀಡುವುದು) ಈ 
ವಿಧಿಯನ್ನು ಯಾವ ಯಾವ 
ಉದ್ದೇಶಗಳಿಗೆ 

ಬಳಕೆ ಮಾಡಲಾಗುತ್ತಿದೆ; 
ವೆಚ್ಚ ಶೀರ್ಷಿಕೆವಾರು ವಿವರ 
ನೀಡುವುದು: 


ಸೊಡಚಾದ್ರೀಿಯಲ್ಲಿ 

ಸಂಗಹಿಸಿದ ವಿವಿಧ 
ಶುಲ್ಕಗಳ ಒಟ್ಟು 

ಮೂತ್ತ 


2018-19 3990100/- ETE 63128437. 
2019-20 4931295/- [284842 | 7779716/- 


2020-21 1762525/- 1115928/- 2678453. 


2021-22 
7228793/- 1131400/- 8360193/- 


(ಫೆಬ್ರವರಿ-2022ರ 
ಅಂತ್ಯದ ವರೆಗೆ 


ವ 


[ಸಿಬ್ಬಂದಿಗಳ ಸೌಲಭ್ಯಗಳು, ಶಾಲೆಗಳಿಗೆ ಸ್ಮಾರ್ಟ್‌ ಕಾಸ್‌ 


-2 


_—————— pe i —————— 
| ಉತ್ತರ 


ಗಾ 


ಸಂಗೃಏಿಸಿದ ಮೊತ್ತವನ್ನು ಭದ್ರಾ ಹುಲಿ ಸಂರಕ್ಷಣಾ 
ಪ್ರತಿಷ್ಠಾನದ ಮೂಲಕ ರಕ್ಷಿಕಾರಣ್ಯದ ಅಭಿವೃದ್ಧಿ ಹಾಗೂ 
ಸ್ಥಳೀಯ ಅಬಿವೃದ್ದಿ ಉದ್ದೇಶಗಳಿಗಾಗಿ ಕಟ್ಟಿನಹೊಳ | 
೬ರಿಸರ ಅಬಿವೃಟ್ಟ ಸಮಿತಿಗೆ ಜಮೆ ಮಾಡಲಾಗುತ್ತಿದೆ. | 


ಕುದುರೆಮುಖ ವನ್ಯಜೀವಿ ವಿಭಾಗದ ಮೂರು 
“ರಕ್ಷಿತಾರಣ್ಯಗಳಲ್ಲಿ ವಿವಿಧ ಶುಲ್ಗಗಳ ಮೂಲಕ 
ಸಂಗ್ರಹವಾಗುವ ಆದಾಯವನ್ನು ರಕ್ಷಿತಾರಣ್ಯದ 
ಅಭಿವೃದ್ದಿ ಉದ್ದೇಶಕಾಗಿ ಭದ್ರಾ ಹುಲಿ ಸಂರಕಡಾ 
ಪುತಿಪಾನಕ, ಜಮ ಮಾಡಲಾಗುತ್ತಿದ್ದು ಈ ಆದಾಯದಡಿ 
2018-19 ರಲ್ಲಿ ಯಾವುದೇ ವೆಚ್ಚ ಮಾಡಿರುವುದಿಲ್ಲ. ಕಳೆದ 
ವಿರಡು ವರ್ಷಗಳಲ್ಲಿ ಕುದುರೆಮುಖ ವನ್ಯಜೀವಿ, ಕಾರ್ಕಳ 
ವಿಭಾಗದ ವಿವಿಧ ವಲಯಗಳಲ್ಲಿ ಗಸ್ತುಪಥ ನಿರ್ವಹಣೆ, ' 
ಚೌರಣಪಥ ನಿರ್ವಹಣಿ, ಕೆರೆ ನಿರ್ವಹಣ. ಸೂಚನಾ 
ಫಲಕಗಳ ಅಳವಡಿಕೆ ಮತ್ತು ನಿರ್ವಹಣೆ, ಆರ್ಕಿಡೇರಿಯಂ 
ಅಬಿವೃದ್ದಿ ವಾಹನ ನಿರ್ವಹಣೆ, ಕಚೇರಿ ವೆಚ್ಚ, 
ಕಟ್ಟಿನಹೊಳೆ ಶೌಚಾಲಯ ನಿರ್ಮಾಣ, ಅರಣ್ಯದಂಚಿನ 
ಗ್ರಾಮಸ್ಕರಿಗೆ ವೈದ್ಯಕೀಯ ಶಿಬಿರ, ದಿನಗೂಲಿ ನೌಕರರ 
ವೇತನ ಪಾವತಿ, ಮಂಚೂಣಿ ಸಿಬಂದಿಗಳಿಗೆ ವಿಮೆ, 
ವನ್ಯಜೀಬಿ ಸಪ್ರಾಹ ಆಚರಣೆ, ಪೀಠಶೋಪಕರಣ 
ಖರೀದಿಗಳಿಗೆ ವೆಚ್ಚ ಭರಿಸಲಾಗಿದೆ. 2019-20 ರಲ್ಲಿ 
ರೂ.4893 ಲಕ್ಷ ಮತ್ತು 2020-21ರಲ್ಲಿ ರೂ.67.15 ಲಕ್ಷ. 
ವೆಚ್ಚ ಭರಿಸಲಾಗಿದೆ. ಮತ್ತು 2021-22ರಲ್ಲಿ ರೂ5570ಲಕ್ಷ ! 
ವೆಚ್ಚ ಭರಿಸಲಾಗಿದೆ. * 


| 
| 
{ 
| 


ಸ್ಥಳೀಯ ಅಭಿವೃದಿ ಉದ್ದೇಶಕ್ಕಾಗಿ ಕಟ್ಟೆನಹೊಳೆ ಪರಿಸರ 
ಅಬಿವೃದ್ಧಿ ಸಮಿತಿಗೆ ಜಮ ಮಾಡಿದ ಆದಾಯದಲ್ಲಿ ಕಳೆದ 
ಮೂರು ವರ್ಷಗಳಲ್ಲಿ ಗ್ರಾಮಸ್ಕರಿಗೆ ಸೋಲಾರ್‌ ದೀಪ 
ವಿತರಣೆ, ಗ್ರಾಮಸ್ಕರಿಗೆ ಸೋಲಾರ್‌ ವಾಟರ್‌ ಹೀಟರ್‌, 
ಸೋಲಾರ್‌ ಬೀದಿ ದೀಪ, ಕೊಡಚಾದ್ರಿ ಮಣ್ಣು ರಸ್ತೆ 
ವಿರ್ವಹಣಿ, ಸ್ಥಳೀಯ ಜನರಿಗೆ ಉದ್ಯೋಗ, ಕಛೇರಿ ವೆಚ್ಚ, 
ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ವಾಹನ. 
ಸಮವಸ್ತ್ರ, ಪುಸ್ತಕ, ಬ್ಯಾಗ್‌ ವಿತರಣೆ, ಸಳೀಯ ದೇವಸ್ಥಾನಕ್ಕೆ 
ಧನ ಸಹಾಯ, ಸಳಳೀಯ ಸಂಘ ಸಂಸ್ಥಗಳಿಗ ಧನ 
ಸಹಾಯ, ಸಮಿತಿ ವ್ಯಾಪ್ತಿಯ ಸ್ಮಳೀಯರಿಗೆ ವೈದ್ಯಕೀಯ 
ವೆಚ್ಚ, ಕಳ್ಳಬೇಟಿ ತಡ ಶಿಬಿರದ ನಿರ್ವಹಣೆ, ವಾಹನ ವೆಚ್ಚ, 


! ವ್ಯವಸ್ಥೆ ವನ್ಯಜೀವಿ ಸಪ್ರಾಹ ಆಚರಣೆ, ಅಣಬೆ ಕೃಷಿ 
ತರಬೇಟಿ, ಅಡಿಕೆ ಸುಲಿಯುವ ಯಂತ್ರ, ಅಡಿಕ ಮರ 
ಹೆತ್ತು ವ ಯಂತ್ರ, ಮುಂತಾದ ಸ್ಮಳೀಯ ಜನರಿಗೆ 
ಪುಯೋಜನವಾಗುವಂತಹ ಕಾಮಗಾರಿಗಳಿಗ ವೆಚ್ಚ 
ಬರಿಸಲಾಗಿದ. 2018-19ನೇ ಸಾಲಿನಲ್ಲಿ ರೂ.23/- ಲಕ್ಷ, 
2019-20ರಲ್ಲಿ ರೂ.17.38 ಲಕ್ಷ, 2020-21 ರಲ್ಲಿ ರೂ.17.25 
ಲಕ್ಷ ಮತ್ತು 2021-22ರಲ್ಲಿ ರೂ.12.50 ಲಕ್ಷ (ಫೆಬ್ರವರಿ- 
2022ರ ಅಂತ್ಯಕ್ಕೆ), ವೆಚ್ಚ ಭರಿಸಲಾಗಿದೆ 


(ಪ್ರತಿ ಒದಗಿಸುವುದು) 


1 


ಸೊಲ್ಲೂರು ಮ್ತ್ತಾ ಕೊಡಚಾದ್ರಿ 
ರೋಪ್‌ ವೇ ನಿರ್ಮಾಣ 
ಪ್ರಸ್ತಾವನೆಯು ಯಾವ ಹಂತದಲ್ಲಿದೆ; 
ಡಿಪಿಆರ್‌  ತಯಾರಿಸಲಾಗಿದೆಯೇ: 


ಯೋಜನೆಯ ಅಂದಾಜು 
ವೆಚ್ಚವೆಷ್ಟು: ಕೂಡಚಾದ್ರಿಯಲ್ಲಿ 
ಈಗ ಇರುವ ಮೂಲ ಸೌಕರ್ಯಗಳು 
ಯಾವುವು; ರಸ್ತೆ, ಮೆಟ್ಟಿಲು, ಹ್ಯಾ೦ಡ್‌ 
ಗಿಲ್ಪ್‌ ಶೌಚಾಲಯಗಳಂತಹ ಮೂಲ 
| ಅಗತ್ಯತೆಯನ್ನು ಕಲ್ಪಿಸೆಲಾಗಿದೆಯೇ; 
ಶಾಶ್ವತ ರೀತಿಯಲ್ಲಿ ಅಭಿವೃದ್ಧಿ 
ಕಲ್ಪಿಸಲು ಸಲ್ಲಿಸಿದ ಪ್ರಸ್ತಾವನೆಯ 
ಮುಖ್ಯಾಂಶಗಳು ಯಾವುವು; 
ಪ್ರಸ್ತಾವನೆಯ ಯಾವ ಹಂತದಲ್ಲಿದೆ; 
(ಹಂತವಾರು ಮಾಹಿತಿ ನೀಡುವುದು) 


ಕೊಲ್ಲೂರು ಮತು, ಕೂಡಬಾದ್ರ ರೋಷಪ್ಟೇ ನಿರ್ಮಾಣ 
ಪ್ರಸ್ತಾವನೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ, ಉಡುಪಿ 
ಇವರು ಈ ಕಚೇರಿಗೆ ಸಲ್ಲಿಸಿದ ಪ್ರಸ್ತಾವನೆ ಮೇದೆಗೆ ದಿನಾ೦ಕ: 
05-02-2021ರಂದು ಸರ್ವೆ ಕಾರ್ಯಕ ಮಾತ್ರ ಅನುಮತಿ 
ಈ | ನೀಡಲಾಗಿದೆ. 

ಮುಂದುವರೆದು ಕಟ್ಟಿನಹೊಳ ಕೊಡಚಾದ್ರಿ ನಡುವೆ 
ಕಾಂಕ್ರೀಟ್‌ ರಸ್ತೆ ನಿರ್ಮಿಸುವ ಪ್ರಸ್ತಾವನಿ ಸಂಖ್ಯೆ 
FP/ROAD/42755/2019 ರಂತೆ ಉವಯೋಗಿ ಸಂಸ್ಥೆಯಾದ 
ಕೆ.ಆರ್‌.ಇ.ಡಿ.ಎಲ್‌. ಶಿವಮೊಗ್ಗ ಇವರು “ಪರಿವೇಶ್‌” 
ಪೋರ್ಟಲ್‌ ನಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ 
ಪ್ರಸ್ತಾವನೆಯನ್ನು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ 
ಸ್ಥಾಯಿ ಸಮಿತಿಯ ಅನುಮೋದನೆಗಾಗಿ ಕೇ೦ದ್ರ ಸರ್ಕಾರಕ್ಕೆ 
ಸಲ್ಲಿಸಲಾಗಿದೆ. 

ಪುವಾಸೋದ್ಯಮ ಇಲಾಖೆಯ ಉತರ 


ಕೊಡಚಾದ್ರಿ ಬೆಟ್ಟದಲ್ಲಿ ರೋಪ್‌-ವೇ ಅಳವಡಿಸುವ 
ಯೋಜನೆಗೆ ಮೆ॥(ರೀಲk) ಸಂಸ್ಥೆಯಿಂದ Transaction 
Advisory ಮತ್ತು PMC ಸೇವೆಯನ್ನು ನೇರವಾಗಿ ಪಡೆಯಲು 
ಕರ್ನಾಟಿಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಪ್ರಬಾಸೋದ್ಯಮ ಇಲಾಖೆಗೆ 
ಕಾಯ್ದೆಯಿಂದ ಆರ್ಥಿಕ ಇಲಾಖೆಯ ಅಧಿಸೂಚನೆಯಲ್ಲಿ 
ವಿನಾಯಿತಿ ನೀಡಲಾಗಿದೆ. 


ಪ್ರವಾಸೋದ್ಯಮ ಇಲಾಖೆಯು ಮೆ: ಐಡೆಕ್‌ (ರೀC%) 
ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿ ಕೊಳ್ಳಲಾಗಿರುತ್ತದೆ. 
ಸದರಿ ಸಂಸ್ಥೆಯವರಿಂದ ಡಿ.ಪಿ.ಆರ್‌. ತಯಾರಿಸುವ 
ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಆದುದರಿಂದ ಅಂದಾಜು 


ಪ್ರವಾಸೋದ್ಯಮ ಇಲಾಖೆಯಿಂದ 2007-08ನೇ ಸಾಲಿನಲ್ಲಿ 
ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನಾಗೋಡಿ ಗ್ರಾಮದ 
(ಗೌರಿತೆರೆ) ಸರ್ವೇ ನಂ.೭97/1ಎ/!ಎಕ ರಲ್ಲಿ 
ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ 10 ಎಕದೆ 
ಜಮೀನಿನಲ್ಲಿ ಡಾರ್ಮಿಟರಿ ಬಾಕ್‌ ಕೊಠಡಿಗಳ್ಲು, 
ಸಭಾಂಗಣ, ಒಳಾಂಗಣ ಆಟದ ಸೌಲಭ್ಯಗಳು, ಲ್ಯಾಂಡ್‌ 
ಸೈಹಿ೦ಗ್‌, ಪಾರ್ಕಿಂಗ್‌ ಸೌಲಭ್ಯಗಳನ್ನು 
ಕೈಗೊಳ್ಳಲಾಗಿರುತ್ತದೆ. ಸದರಿ ಸೌಲಭ್ಯವನ್ನು 
ಕೆ.ಎಸ್‌.ಡಿ.ಟಿ.ಸಿ. ಸಂಸ್ಥೆಯಿಂದ ನಿರ್ವಹಿಸಿರುತ್ತಾರೆ. 


ಕಟ್ಟಿನಹೊಳೆಯಿಂದ ಕೊಡಚಾದ್ರಿ ಬೆಟ್ಟಿದ ತುದಿಯವರೆಗೆ 
ರಸ್ತ ಅಬಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ \ 


[SS 


4: 
SN SR ಸ 
ಗತ ಕೂಪ ಪೇ ನಿರ್ಮಾಣದ ಪ್ರವಾಸೋದ್ಯಮ ಲಾಬಿಯ ತರ 
.. | ಪ್ರಸ್ತಾವನೆಯ ಉದ್ದೇಶವೇನು; ಈ 
ರೋಪ್‌ ವೇ ಯಿಂದ ಪ್ರವಾಸಿಗರಿಗೆ ; ಕೊಡಚಾದ್ರಿ ಬೆಟ್ಕದಲ್ಲಿ ರೋಪ್‌-ವೇ ಅನ್ನು ನಿರ್ಮಿಸಿ 
| ಆಕರ್ಪ್ಷಣೆಯಾಗುವುದರಿಂದ, ಭೂ | ಪ್ರಯಾಣಿಕರು ಬೆಟ್ಟಿ ತಲುಪುವ ವ್ಯವಸ್ಥ ಕಲ್ಪಿಸುವ 
ಹ ಮ 5 ವಾಣಿಜ್ಯ | ಉದ್ದೇಶ ಹೊಂದಿದೆ. ರೂಮ್‌-ವೇ ಒಂದು ಅತ್ಯಂತ ವೇಗ 
ರ Le. ಗ ಸ ಹಾಗೂ ಪರಿಸರ ಸ್ನೇಹಿ ಪ್ರಯಾಣ ವ್ಯವಸ್ಥೆಯಾಗಿದ್ದು 
ಗ ್ರ 5 ~ A ಸ Ee ] 
| ಸೃಷ್ಟಿಯಾಗುವುದನ್ನು “ ಸರ್ಕಾರ ಮಾಲಿನ್ಯವಿಲ್ಲದೆ ಗಿರಿಧಾಮದ ವಿಹಂಗಮ ವೈಮಾನಿಕ 
4 ಗಮನಿಸಿದೆಯೇ? , ನೋಟವನ್ನು ಪ್ರವಾಸಿಗರು , ಕಣ್ಣು 
ತುಂಬಿಕೊಳ್ಳಬಹುದಾಗಿರುತ್ತದೆ. ಇತರೆ ' ರಾಜ್ಯಗಳಲ್ಲಿ 
ರೂಪ್‌-ವೇ ಒಂದು ಪ್ರವಾಸಿ ಆಕರ್ಪಣೆ ಯಾಗಿದ್ದು, 
ಕೊಡಚಾದ್ರಿ ಬೆಟ್ಟವೂ ಸಹ ಅದೇ ರಿತಿ ಹೆಚ್ಚು 
ಪ್ರವಾಸಿಗರನ್ನು ಆಕರ್ಮಿಸಬಹುದಾಗಿರುತ್ತದೆ. 
Sue . | ಭೂಮೌಲ್ಯ ಮತ್ತು ವಾಣಿಜ್ಯ ಚಟುವಟಿಕೆಗಳಾದ ಹೊಂ- 
ಸ್ಟೇ ಮತ್ತು ರೆಸಾರ್ಟ್‌ಗಳ ನಿರ್ಮಾಣಕ್ಕೆ ಪೂರಕ 
ವಾತಾವರಣ ಸೃಷ್ಟಿಯ ಬಗ್ಗೆ ಕಾರ್ಯಸಾಧ್ಯತೆ ಅಧ್ಯಯನ 
ವರದಿಯನ್ನು ಮೆ: ಐಡಕ್‌ (ರ) ಸಂಸ್ಥೆಯವರು 
ಸಲ್ಲಿಸಿದ ನಂತರ ಪರಿಶೀಲಿಸಲಾಗುವುದು. i 
ೂ 


ಸಂಖ್ಯ ಅಪಜೀ 24 ಎಫ್‌ ಟಿಎಸ್‌ 2022 
i } \ 


PY 
A 


i 


